ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ವಿಷಯ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1089 


ಶ್ರೀ ಕೆ. ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಪ್ರವಾಸೋದ್ಯಮ ಇಲಾಖೆಯಿಂದ ತುಮಕೂರು ಜಿಲ್ಲೆಗೆ ಬಿಡುಗಡೆಯಾದ 


ಅನುದಾನವನ್ನು ಬೇರೆಡೆಗೆ ಬದಲಾವಣೆ ಮಾಡಿರುವ ಬಗ್ಗೆ. 


13-03-2020. 
ಪ್ರವಾಸೋದ್ಯಮ, 


ಕನ್ನಡ ಮತ್ತು ಸಂಸ್ಕತಿ ಹಾಗೂ ಯುವ 


ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಕ.ಸ. | 


ಪಶ್ನೆ 


ಉತ್ತರ 


ಅ) 


ಕಳೆದ 03 ವರ್ಷಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ 
ಪ್ರವಾಸೋದ್ಯಮ ಇಲಾಖೆಯಿಂದ ಕೈಗೊಂಡಿರುವ 


ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ 
ಅನುದಾನವೆಷ್ಟು ಹಾಗೂ ಪ್ರವಾಸೋದ್ಯಮ 
ಇಲಾಖೆಯಿಂದ ನೀಡಿದ ಕಾಮಗಾರಿಗಳ 


ಅನುದಾನವನ್ನು ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ 
ಮಾಡಿ ಬೇರೆ ಜಿಲ್ಲೆಯ ಕಾಮಗಾರಿಗಳಿಗೆ ಹಾಗೂ 
ಬೇರೆ ಕಾಮಗಾರಿಗಳಿಗೆ ನೀಡುವುದು ನಿಜವೇ; 


ಕಳೆದ 03 ವರ್ಷಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ 
ಪ್ರವಾಸೋದ್ಯಮ ಇಲಾಖೆಯಿಂದ ಕೈಗೊಂಡಿರುವ 
ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ ಅನುದಾನದ ವಿವರ 
ಅನುಬಂಧದಲ್ಲಿ ಒದಗಿಸಿದೆ. 


2017-18ನೇ ಸಾಲಿನಲ್ಲಿ ಬಂಡವಾಳ ವೆಚ್ಚಗಳ 
ಅಡಿ ಮಂಜೂರಾಗಿರುವ 07 ಕಾಮಗಾರಿಗಳಿಗೆ ನಿವೇಶನ 
ಲಭ್ಯವಿಲ್ಲದ ಕಾರಣ ಹಾಗೂ ಎರಡು ವರ್ಷಗಳಿಂದ 


ಸರ್ಕಾರಕ್ಕೆ ಸಲ್ಲಿಸಲಾಗಿದೆಯೇ; ಈ ಪ್ರಸ್ತಾವನೆಗಳ 


ಪಾರಂಭವಾಗದೇ ಇರುವುದರಿಂದ ಕಾಮಗಾರಿಗಳನ್ನು 
ಇಂತಹ ಬದಲಾವಣೆಗೆ ಕಾರಣಗಳೇನು: | ದ್ಭುಪಡಿಸಲಾಗಿದೆ. ಆದಾಗ್ಯೂ ರದ್ದುಪಡಿಸಿರುವ 07 
(ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ | ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ ಅನುದಾನವನ್ನು 
| | ನೀಡುವುದು) ತುಮಕೂರು ಜಿಲ್ಲೆಗೆ ಮಂಜೂರಾಗಿ ಪ್ರಗತಿಯಲ್ಲಿರುವ 
ಅ) | ಪ್ರವಾಸೋದ್ಯಮ ಇಲಾಖೆಯಿಂದ ಕಳೆದ ೦3] ಮುಂದುವರೆದ ಕಾಮಗಾರಿಗಳಿಗೆ ಬಳಸಿಕೊಳ್ಳಲು ಆದೇಶಿಸಿದೆ. 
ವರ್ಷಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ 
ತೆಗೆದುಕೊಂಡಿರುವ ಕಾಮಗಾರಿಗಳು ಯಾವುವು; 
(ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 
ಇ) | ತುಮಕೂರು ಜಿಲ್ಲೆಯ ಪ್ರವಾಸೋದ್ಯಮ ಈ ಸಂಬಂಧ ಯಾವುದೇ ಪ್ರಸ್ತಾವನೆ 
ಅಭಿವೃದ್ಧಿಗೆ ಪ್ರಸ್ತಾವನೆಗಳನ್ನು ಜಿಲ್ಲಾಡಳಿತದಿಂದ | ಸೀಕೃತವಾಗಿರುವುದಿಲ್ಲ. 


ಬಗ್ಗೆ ಸರ್ಕಾರವು ತೆಗೆದುಕೊಂಡಿರುವ 
ಕ್ರಮಗಳೇನು; 

2020-21ನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಯ 
ಪ್ರವಾಸೋದ್ಯಮ ಅಭಿವೃದ್ಧಿಗೆ ಬಂದಿರುವ 
ಪ್ರಸ್ತಾವನೆಗಳೆಷ್ಟು? (ವಿಧಾನಸಭಾ ಕ್ಷೇತ್ರವಾರು 


ಸಂಪೂರ್ಣ ಮಾಹಿತಿ ನೀಡುವುದು) 


ಪ್ರಸ್ತುತ ಈ ಪ್ರಶ್ನೆ ಉದ್ಭವಿಸುವುದಿಲ್ಲ. 


ಕಡತ 


ಸಂಖ್ಯೆ: ಟಿಓಆರ್‌' 58 ಟಿಡಿವಿ 2020 


€ Wy J 

(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಮಾನ್ಯ ಕರ್ನಾಟಕ ವಿಧಾನ ಪರಿಷತ್ತು ಸದಸ್ಯರಾದ ಶ್ರೀ ಕೆ.ಎ.ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು) ಇವರು 
| ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1೦8೦ಕ್ಕೆ ಅನುಬಂಧ 


ಕಾಮಗಾರಿಯ ಹೆಸರು 
ಸಂ. 


| 
sa 


(ರೂ.ಲಕ್ಷಗಳಲ್ಲಿ) 


ಮಧುಗಿರಿ ತಾ. ಕೊಡಿಗೇನಹಳ್ಳಿ 
ಹೋ. ದೇವರ ತೊಪು ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


ತುಮಕೂರು ಜಿಲ್ಲೆ, ಮಧುಗಿರಿ! 
ತಾಲಲ್ಲೂಕಿನ ಕಸಬಾ ಹೋಬಳಿಯ 
ಬಂದ್ರೇಹಳ್ಳಿ ಗ್ರಾಮದ ಹತ್ತಿರವಿರುವ 
ಮೀನುಗೊಂದಿ ಮಲೆ ಶ್ರೀ 
ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ 
ಕುಡಿಯುವ ನೀರಿನ ಸೌಲಭ್ಯ. 


2016-17 
ವಿಶೇಷ 
ಅಭಿವೃದ್ಧಿ 
ಯೋಜನೆ 


ಜಿಲ್ಲೆ, 


' 


ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 


2016-17 
ವಿಶೇಷ 


ಅಭಿವ, ೈದ್ಧಿ 
ಯೋಜನೆ 


ನಾಯಕ ಕೋಟೆಯ 


Pagel 


(ರೂ.ಲಕ್ಷಗಳಲ್ಲ) 


ಮಂಜೂರಾ 
ಅಂದಾಜು 
ಕಾಮಗಾರಿಯ ಹೆಸರು ದ ವರ್ಷ/ 2016-i7 | 207-18 | 2o1e-t9 
ಯೋಜನೆ 


41.13 TE 25.00 
ದಿ:04-08-2019ರಂದು ಮಾನ್ಯ 
ಶಾಸಕರಿಂದ ಶಂಕುಸ್ಥಾಪನೆ 

100.00 0.00 30.00 ಕಾರ್ಯ ಕೈಗೊಂಡು ಕಾಮಗಾರಿ 
ಪ್ರಾರಂಬಿಸಲಾಗಿದೆ 

46.81 25.00 g 21.81 


49.42 34.42 15.00 8 


50.00 | 25.00 ಸ ನಾರ 
p ಪೂರ್ಣಗೊಂಡಿದೆ. 
N - § 


Page2 


ತುಮಕೂರು ಜಿಲ್ಲೆ, — 
ತಾಲ್ಲೂಕು, ದೊಡ್ಡೇರಿ 
ಹೋಬಳಿ, ಸಿಂಗರಾವುತನ 
ಹಳ್ಳಿಯಲ್ಲಿರುವ ಶ್ರೀ ಭಸ್ಕಾಂಗಿ 
ಪ್ರವಾಸಿ ಸೌಲಭ್ಯಗಳ 


ರೈಲಿಂಗ್ಸ್‌ ಮತ್ತು 
ಮೆಟ್ಟಿಲುಗಳ ಕಾಮಗಾರಿಯು 
ಪ್ರಗತಿಯಲ್ಲಿದೆ. 


ಕಾಮಗಾರಿ 
ಪೂರ್ಣಗೊಂಡಿದೆ. 


ದಂಡಿನಮಾರಮ್ಮದೇವಿ 
ದೇವಸ್ಥಾನದ 


ತುಮಕೂರು ಜಿಲ್ಲೆ, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ 


(ರೂ.ಲಕ್ಷಗಳಲ್ಲಿ) 


ಕಾಮಗಾರಿಯ ಹೆಸರು 


2016-17 


2017-18 


2018-19 


2 


ಮಧುಗಿರಿ ತಾಲ್ಲೂಕಿನ 
ದೊಡ್ಡೇರಿ ಕಹೋಬಳಿಯ 
ಚಂದ್ರಗಿರಿ ಗ್ರಾಮ ಪಂಚಾಯಿತಿ 
ವ್ಯಾಪ್ತಿಯ ಜಕ್ಕೇನಹಳ್ಳಿ 
ಗ್ರಾಮದಲ್ಲಿರುವ ಶ್ರೀ 

ky ಇ 5 
ಅಹೋಬಳ ಲಕ್ಟೀನರಸಿಂಯ 
ಸ್ವಾಮಿ ದೇವಾಲಯದ ಬಳಿ 
ಯಾತ್ರಿನಿವಾಸ ನಿರ್ಮಾಣ 
ಕಾಮಗಾರಿ. 


2017-18 

ಬಂಡಚ'ಬನಳ 

ವೆಚ್ಚಗಳು 
ಸ್ಥಿ" 


25.00 


0.00 


10.00 


ಕಾಮಗಾರಿ ಪ್ರಗತಿಯಲ್ಲಿದೆ 


13 


ಮಧುಗಿರಿ 
ಐ.ಡಿ.ಹಳ್ಳಿ 
ಚಿಕ್ಕದಾಳವಾಟಿ 
ಪಂಚಾಯಿತಿ 
ದೊಡ್ಡದಾಳವಾಟಿ 
ಗ್ರಾಮದಲ್ಲಿರುವ ಶ್ರೀ 
ಲಕ್ಟೀನರಸಿಂಶ ಸ್ವಾಮಿ 
ದೇವಾಲಯದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


ತಾಲ್ಲೂಕಿನ 
ಕಹೋಬಳಿಯ 
ಗಾಮ 
© 
ವ್ಯಾಪ್ತಿಯ 


2017-18 
ಬಂಡಬಾಳ' 
ವೆಚ್ಚಗಳು 


25.00 


0.00 


10.00 


ನಿವೇಶನ ದೊರೆಯಬೇಕಿದೆ. 


14 


ಮಧುಗಿರಿ ತಈನಲ್ಲೂಕು, 
ದೊಡ್ಡೇರಿ ಹೋಬಳಿ 
ಬೊಮ್ಮೇತಿಮ್ಮನಹಳ್ಳಿ ಹತ್ತಿರ 
ಇರುವ ಶ್ರೀ ಉಜ್ಜನಿ 
ಮಲ್ಲೇಶ್ವರಸ್ವಾಮಿ ದೇವಸ್ಥಾನದ 
ಬಳಿ ಯಾತ್ರಿನಿವಾಸ ನಿರ್ಮಾಣ. 


2017-18 

ಬಂಡವಾಳ 

ವೆಚ್ಚಗಳು 
ಸ 


25.00 


0.00 


10.00 


ಕಾಮಗಾರಿ ಪ್ರಗತಿಯಲ್ಲಿದೆ 


15 


ಕೊರಟಿಗೆರೆ 
ಕೊಳಾಲ 


ತಾಲ್ಲೂಕು, 
ಹೋಬಳಿ 
ಎಲೆರಾಂಪುರ ಗ್ರಾಮದ ಶ್ರೀ 
ಲಕ್ಟ್ರೀನರಸಿಂಹಸ್ವಾಮಿ 
ದೇವಸ್ಥಾನದ ಬಳಿ 


ಯಾತ್ರಿನಿವಾಸ ನಿರ್ಮಾಣ 


2017-18 

ಬಂಡವಾಳ 

ಬೆಚ್ಚೆಗಳು 
ಒ 


25.00 


0.00 


10.00 


ನೆಲಮಹಡಿ 
ಕಾಮಗಾರಿಯ ಛಾವಣಿ 
ಹಂತ ಪೂರ್ಣಗೊಂಡಿದ್ದು, 
ಮೊದಲನೇ ಹಂತಸ್ತಿನ 
ಕಾಮಗಾರಿ 
ಪ್ರಾರಂಭಿಸಲಾಗಿರುತ್ತದೆ. 


ಚಿಕ್ಕನಾಯಕನಹಳ್ಳಿ ತಾಲ್ಲೂಕು 
ಹುಳಿಯಾರು ಗ್ರಾಮದ ಶ್ರೀ 
ದುರ್ಗಾಪರಮೇಶ್ವರಿ 
ದೇವಸ್ಥಾನದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


2017-18 
ಬಂಡಬಕಿಳ' 
ವೆಚ್ಚಗಳು 


25.00 


0.00 


10.00 


10.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


Page 3 


(ರೂ.ಲಕ್ಷಗಳಲ್ಲಿ) 


T 7 
ಮಂಜೂರಾದ 
ಕ. ಅಂದಾಜು 
- ಕಾಮಗಾರಿಯ ಹೆಸರು “ ವರ್ಷ/ 4 2016-17 | 2017-18 | 2018-19 ಷರಾ 
ಈ ಯೋಜನ್‌ | ಮೊತ್ತ 
1 | 2 3 4 5 6 7 8 
ಚಿಕ್ಕನಾಯಕನಹಳ್ಳಿಯ ಶ್ರೀ 
ವೆಂಕಟಿರಮಣಸ್ನಾಮಿ EIS 
17 ಈ ಬಂಡ'ಬಂಳ 25.00 0.00 10.00 ವ ಕಾಮಗಾರಿ ಪ್ರಾರಂಭಿಸಬೇಕಿದೆ. 
ದೇವಾಲಯದ ಆವರಣದಲ್ಲಿ ಬೆಚಗಳು 
ಯಾತ್ರಿನಿವಾಸ ನಿರ್ಮಾಣ. 
ಶಿರಾ ತಾಲ್ಲೂಕು ಬುಕ್ಕಾಪಟ್ಟಣ | 
ಹೋಬಳಿ ರಾಮಲಿಂಗಾಪುರ St-is 
18 [ಗ್ರಾಮದ ಮಣ್ಣಮ್ಮ ದೇವಿ ಬಂಡಬೂಳ 25.00 0.00 10.00 — ನಿವೇಶನ ದೊರೆಯಬೇಕಿದೆ. 
ಪುಣ್ಯ  ಕ್ಸೇತ್ರದ ಬಳಿ ಬೆಣ್ಣಹು 
ಯಾತ್ರಿನಿವಾಸ ನಿರ್ಮಾಣ. 
| 
ಶಿರಾ ತಾಲ್ಲೂಕು ಬುಕ್ಕಾಪಟ್ಟಣ 
ಹೋಬಳಿ ಬುಕ್ಕಾಪಟ್ಟಣ 
ಗ್ರಾಮದಲ್ಲಿ ಇರುವ ಶ್ರೀ U8 ಕಾಮಗಾರಿ 
19° | ಈ ಸ ಬಂಡಬಿಳ 25.00 0.00 10.00 - 
ಇಟ್ಟಿಗೆಹಳ್ಳಿ ಆಂಜನೇಯ ವೆಚ್ಚೆಗಳು ಪ್ರಾರಂಭಿಸಲಾಗಿದೆ 
ಸ್ವಾಮಿ ದೇವಸ್ಥಾನದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 
ಶಿರಾ ತಾಲ್ಲೂಕು ನೇಜಂತಿ 
ಮದ ಶ್ರೀ ಲಕ್ಸೀರಂಗ ATL 
2 |'ಠಮದ ಶ್ರೀ ಅಕ್ಟ್ಯ್ರೇರಂಗನಾಥ | | 2.0 | 00 | 100 | - [ನಿವೇಶನ ದೊರೆಯಬೇಕಿದೆ. 
ಸ್ವಾಮಿ ದೇವಸ್ಥಾನದ ಬಳಿ ವೆಚ್ಚೆಗಳು 
ಮೂಲಸೌಕರ್ಯ ಅಭಿವೃದ್ಧಿ. 
4 | 
ಶಿರಾ ತಾಲ್ಲೂಕಿನ 
ಮಾದೇನಹಳ್ಳಿ 2017-18 ಕಾಮಗರಿ 
21 [ಗ್ರಾಮದಲ್ಲಿರುವ ಶ್ರೀ ಡೆವಂಳ 25.00 0.00 10.00 ಘ 
ವೆ ನ ದೇವ ದೆ Wed ಪ್ರಾರಂಭಿಸಬೇಕಿದೆ. 
ಆಂಜನೇ ೇವಸ್ಥಾ ೬ 
[) 
ಬಳೀ ಯಾತ್ರಿನಿವಾಸ. 
- 
ಶಿರಾ ತಾಲ್ಲೂಕು ಹುಲಿಕುಂಟೆ 
ಹೋಬಳಿ ಲಕ್ಕನಹಳ್ಳಿ ಶ್ರೀ 2017-18 
22 ೪ ಬಂಡವಾಳ 50.00 0.00 20.00 ನಿವೇಶನ ದೊರೆಯಬೇಕಿದೆ. 
ಲಕ್ಷ್ಮೀ ದೇವಸ್ಥಾನದ ಹತ್ತಿರ ವೆಚಗಳು 
ಯಾತ್ರಿನಿವಾಸ ನಿರ್ಮಾಣ. 


Page 4 


(ರೂ.ಲಕ್ಸ್‌ಗಳಲ್ಲಿ) 


l ಅಂದಾಜು 


ಕ 'ಮಂಜೂರಾಃ 
ಮ ಕಾಮಗಾರಿಂಶು ಹೆಸರು ” ವರ್ಷ/ 2016-17 | 2017-18 | 2018-19 ಷರಾ 
ಸಂ. ಮೊತ್ತ 
ಯೋಜನೆ 
1 2 3 4 5 6 7 8 
ಶಿರಾ ತಾಲ್ಲೂಕು ಹುಲಿಕುಂಟೆ 
ಹೋಬಳಿ, ಯಾದಕಲಡಕು 2017-18 ಾಾಮಗಾರಿ 
23 |ಶ್ರೀ ರಂಗನಾಥಸ್ನಾಮಿ 'ಬನಳ 50.00 0.00 20.00 ವಾ 
ಧನ್ತಾ piers ಪಾರಂಭಿಸಲಾಗಿದೆ 
ದೇವಸ್ಥಾನದ ಹತ್ತಿರ ಹ ಜ್‌ 
ಯಾತ್ರಿನಿವಾಸ ನಿರ್ಮಾಣ. 
ಶಿರಾ ತಾಲ್ಲೂಕು ತಾಳಗುಂದ 
ಗಾಮದ ಶ್ರೀ ರಾಮಲಿಂಗೇಶ್ನರ | 1೫ ಕಟ್ಟಿಡ ಕಾಮಗಾರಿ 
24 | pg ಬ ಬಂಡ'ಬಂಳ 25.00 0.00 10.00 - p 
ದೇವಸ್ಥಾನದ ಬಳಿ ವೆಚಗಳು ಪ್ರಗತಿಯಲ್ಲಿದೆ. 
ಠೀ ಸ್ಲಗಳು ್ರ ಇ 
ಯಾತ್ರಿನಿವಾಸ ನಿರ್ಮಾಣ. 
ಶಿರಾ ತಾಲ್ಲೂಕು, ಬರಗೂರು 
ಅಂಚೆ, ಗೋಪಿಕುಂಟಿ ಶ್ರೀ Lia 
25 he ಬಂಡಬಿಳ 25.00 0.00 10.00 — ನಿವೇಶನ ದೊರೆಯಬೇಕಿದೆ. 
ಲಕ್ಟೀ ದೇವಸ್ಥಾನದ ಬಳಿ ವೆಚ್ಚಗಳು 
ಯಾತ್ರಿನಿವಾಸ ನಿರ್ಮಾಣ. 
ತಿಪಟೂರು ತಾಲ್ಲೂಕು dii-is 
26 |ಕೆರೆಗೋಡಿ ರಂಗಾಪುರ ಬಂಡವಂಳ' 25.00 0.00 10.00 - ಕಾಮಗಾರಿ ಪ್ರಗತಿಯಲ್ಲಿದೆ 
ಮಠದ ಬಳಿ ಯಾತ್ರಿನಿವಾಸ. ಬೆಚ್ಚಿಗಳು 
ಪಾವಗಡ ತಾಲ್ಲೂಕು ನಿಡಗಲ 
ಗ್ರಾಮದ ಶ್ರೀ ರಾಮಲಿಂಗೇಶ್ಪರ | ೫-18 
97 | ನ ಕ ಬಂಡಬರಿಳ 25.00 0.00 10.00 ಕಾಮಗಾರಿ ಪ್ರಗತಿಯಲ್ಲಿದೆ 
ದೇವಸ್ಥಾನದ ಬಳಿ EN ಸ 2 
[2 ಸ್ಥೈಗಳು 
ಯಾತ್ರಿನಿವಾಸ ನಿರ್ಮಾಣ. 
ಗುಬ್ಬಿ ತಾಲ್ಲೂಕು, 
ಚೇಳೂರು ಹೋಬಳಿ 201748 ಪಾಯದ ಕೆಲಸ 
28 gs ಬಂಡಬಳ | 25.00 0.00 | 10.00 - | 
ಮಣ್ಣಮ್ಮದೇವಿ ಮಣ್ಯಕ್ಟೇತ್ರದ ವೆಚ್ಚಗಳು ಪ್ರಗತಿಯಲ್ಲಿದೆ 
ಬಳಿ ಯಾತ್ರಿನಿವಾಸ ನಿರ್ಮಾಣ. 
ಕುಣಿಗಲ್‌ ತಾಲ್ಲೂಕಿನ 
ಬೆಣಚಕಲ್ಲು ಗ್ರಾಮ, 
ಹುಲಿಯೂರು ದುರ್ಗ ಹೋಬಳಿ | 18 ಕಟ್ಟಿಡ ಕಾಮಗಾರಿ 
29 6 ಬ್‌ |e | 5000 | 000 |200] - | 
ಶ್ರೀ ಲಕ್ಟೀ ವೆಂಕಟೇಶ್ವರ ಸ್ವಾಮಿ ವೆಚ್ಚಗಳು ಪ್ರಗತಿಯಲ್ಲಿದೆ 
ದೇವಸ್ಥಾನದ ಬಳಿ ಂಶಾತ್ರಿನಿವಾಸ 
ನಿರ್ಮಾಣ. 


Page 5 


(ರೂ.ಲಕ್ಷಗಳಲ್ಲಿ) 


ಕಾಮಗಾರಿಯ ಹೆಸರು 


ಮಂಜೂರಾದ 
" ವರ್ಷ/ 
ಯೋಜನೆ 


ಅಂದಾಜು 
ಮೊತ್ತ 


2016-17 


2017-18 


2018-19 


ಷರಾ 


30 


ತುಮಕೂರು 
ಕೊರಟಿಗೆರೆ ತಾಲ್ಲೂಕಿನ 
ಕೋಳಾಲ ಹೋಬಳಿ, 
ತಂಗನಹಳ್ಳಿಯ ಶ್ರೀ ಕಾಶಿ 
ಅನ್ನಪೂರ್ಣೇಶ್ವರಿ ಮಹಾ 
ಸಂಸ್ಥಾನ ಮಠದ ಹತ್ತಿರ 
ಯಾತ್ರಿನಿವಾಸ ನಿರ್ಮಾಣ. 


ಜಿಲ್ಲೆಯ 


2017-18 
ಬಂಡವಾಳ 
ವೆಚ್ಚಗಳು 


25.00 


0.00 


10.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


31 


ತುಮಕೂರು ಜಿಲ್ಲೆಯ 
ಕೊರಟಿಗೆರೆ ತಾಲ್ಲೂಕಿನ 
ಎಲೆರಾಂಪುರ,  ಘೋಳಾಲ 
ಹೋಬಳಿ, ಶ್ರೀ ಕುಂಚಿಟಿಗರ 
ಮಹಾ ಸಂಸ್ಥಾನ ಮಠದ 
ಹತ್ತಿರ ಯಾತ್ರಿನಿವಾಸ 
ನಿರ್ಮಾಣ. 


2017-18 

ಬಂಡೆವೂಳ 

ಬೆಚ್ಚಗಳು 
೬ 


25.00 


0.00 


25.00 


ನೆಲಮಹಡಿ 
ಕಾಮಗಾರಿಯ ಛಾವಣಿ 
ಹಂತ ಪೂರ್ಣಗೊಂಡಿದ"* 


32 


[aia 
ಕೊರಟಿಗೆರೆ 

ವಜ್ಜ ನಕುರಿಳೆ, 
ಹೋಬಳಿ, ಶ್ರೀ 
ರಂಗನಾಥಸ್ತಾ ಮಿ 

ದೇವಸ್ಥಾ. ನದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


ಜಿಲ್ಲೆಯ 
ತಾಲ್ಲೂಕಿನ 
ಘೋಳಾಲ 
ಅರೆ 


2017-18 
ಬಂಡೆಬಂಳ 
ಬೆಚ್ಚಗಳು 


25.00 


0.00 


25.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


ಗುಬ್ಬಿ ತಾಲ್ಲೂಕಿನ ನಿಟ್ಟೂರು 
ಹೋಬಳಿಯ ಸಾಗಸಂದ್ರ 
ಗ್ರಾಮದ ಕೌಂಪಮ್ಮ 
ದೇವಸ್ಥಾನದ ಹತ್ತಿರ 
ಯಾತ್ರಿನಿವಾಸ ನಿರ್ಮಾಣ. 


2017-18 

ಬಂಡಬಂಳ 

ಬೆಚ್ಚಗಳು 
೬ 


25.00 


0.00 


25.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


34 


ತುಮಕೂರು ಜಿಲ್ಲೆಯ ಗುಬ್ಬಿ 
ತಾಲ್ಲೂಕು, ಸುರುಗೇನಹಳ್ಳಿ 
ಗ್ರಾಮದ ಶ್ರೀ ರಂಗನಾಥ 
ಸ್ವಾಮಿ ದೇವಸ್ಥಾನದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


2017-18 
ಬಂಡ'ಬಂಳ' 
ವೆಚ್ಚಗಳು 


25.00 


0.00 


25.00 


ಬದಲಿ ಕಾಮಗಾರಿ 
ಪ್ರಸ್ತಾವನೆ ಸ್ವೀಕೃತವಾಗಿದೆ. 


Page 6 


(ರೂ.ಲಕ್ಷಗಳಲ್ಲಿ) 


ಕಾಮಗಾರಿಯ ಹೆಸರು 


2016-17 


2017-18 


2018-19 


ಷರಾ 


35 


ತುಮಕೂರು ಜಿಲ್ಲೆಯ 
ತಿಪಟೂರು ತಾಲ್ಲೂಕಿನ 
ಆಲೂರು, ಹೊನ್ಸ್ನವಳ್ಳಿಯ ಶ್ರೀ 
ಬಸವೇಶ್ವರಸ್ವಾ'ಂ 
ದೇವಾಲಯದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


2017-18 
ಬಂಡಬಂಳ 
ಬೆಚ್ಚೆಗಳು 


25.00 


0.00 


25.00 


ಕಾಮಗಾರಿ ಪ್ರಗತಿಯಲ್ಲಿದೆ 


| ತುಮಕೂರು ಜಿಲ್ಲೆಯ 
ತಿಪಟೂರು ತಾಲ್ಲೂಕಿನ 
ನೊಣವಿನಕೆರೆ ಶ್ರೀ 
ಬೇಟೆರಾಯಸ್ವಾಮಿ 
ದೇವಾಲಯ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


2017-18 

ಬಂಡೆಬಂಳ' 

ವೆಚ್ಚಗಳು 
ಕ" 


25.00 


0.00 


25.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


37 


ತುಮಕೂರು 
ತಿಪಟೂರು 
ದಸರೀಘಟ್ಟ, 
ಹೋಬಳಿ ಶ್ರೀ ಚೌಡೇಶ್ವರಿ 
ದೇವಾಲಯದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


ಜಿಲ್ಲೆಯ 
ತಾಲ್ಲೂಕಿನ 
ಕಸಬಾ 


2017-18 

ಬಂಡಬಂಳ' 

ವೆಚ್ಚಗಳಂ 
೬ 


25.00 


0.00 


25.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


38 


ತುಮಕೂರು 
ಚಿಕ್ಕನಾಯಕನಹಳ್ಳಿ 
ಶಿರಾ 


ಜಿಲ್ಲೆಯ 

ಕ್ಟೇತ್ರದ 
ತಾಲ್ಲೂಕಿನ 
ಗೋಪಲದೇವರಹಳ್ಳಿಯ ಶ್ರೀ 
ಮರ್ಗಮ್ಮ ದೇವಾಲಯ 
ಹಾಗೂ ಬಸವನಹಯಳ್ಳಿಯ ಶ್ರೀ 
ಬಸವೇಶ್ವರ  ದೇಬಂಲಯದ 
ಪ್ರದೇಶದಲ್ಲಿ ದೇವಾಲಯಕ್ಕೆ, 
ಸೇರಿದ ಜಗೋನಿನಲ್ಲಿ ಪ್ರವಾಸಿ 
ಮೂಲಭೂತ ಸೌಕರ್ಯಗಳ 
ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೊಳ್ಳಲು (ತಲಂನ ರೂ.15.00 
ಲಕ್ಷಗಳು) 


2017-18 
ಬಂಡ್‌ಐನಿಳ 
ವೆಚ್ಚಗಳು 


30.00 


0.00 


30.00 


ಕಟ್ಟಿಡ ಕಾಮಗಾರಿ 
ಪ್ರಗತಿಯಲ್ಲಿದೆ 
್ರ Kd 


Page 7 


(ರೂ.ಲಕ್ಟ್‌ಗಳಲ್ಲಿ) 


HC 


ಕಾಮಗಾರಿಯ ಹೆಸರು 


2016-17 


2017-18 


2018-19 


ಷರಾ 


39 


ತುಮಕೂರು ಜಿಲ್ಲೆಯ 
ತಿಪಟೂರು ನಗರದ ಶ್ರೀ 
ಕಲ್ಲೇಶ್ವರಸ್ವಾಮಿ ದೇವಾಲಯ 
ಬಳೆ ಸುಸುಜ್ಜಿತ ಯಾತ್ರಿನಿವಾಸ 
ನಿರ್ಮಾಣ 


2017-18 
ಬಂಡಬಂಳ 
ಬೆಚ್ಚಃ ಗಳು 


25.00 


0.00 


10.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


40 


ಕುಣಿಗಲ್‌ ತಾಲ್ಲೂಕಿನ ಶ್ರೀ 
ಬೆಟ್ಟಿದ ರಂಗನಾಥ ಸ್ವಾಮಿ 
ದೇವಸ್ಥಾನದ ಬಳಿ 
ಮೂಲಭೂತ ಸೌಲಭ್ಯಗಳ 
ನಿರ್ಮಾಣ 


50.00 


0.00 


25.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


41 


ಣಾಣಗರ್‌ 
ಜೊತ್ತಗೆರೆ 
ಮೆಣಸನಹಳ್ಳಿ ಶ್ರೀ 
ರಂಗನಾಥಸ್ವಾಮಿ 
ದೇವಸ್ಥಾನದ 
ಮೂಲಭೂತ 
ಅಭಿವೃದ್ಧಿ. 


ತಾಲ್ಲೂಕಾ, 
ಹೋಬಳಿ 
ಬೆಟ್ಟಿದ 


ಬಳಿ 
ಸೌಲಭ್ಯಗಳ 


25.00 


0.00 


15.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


42 


ಮಧುಗಿರಿ ತಾಲ್ಲೂಕು, ಕಸಬಾ 
ಹೋಬಳಿ, ಸಿದ್ದಾಪೂರ ಕುಡೂತಿ 
ಶ್ರೀ ವೇಣುಗೋಪಾಲಸ್ವಾಮಿ 
ದೇವಸ್ಥಾನದ ಬಳಿ ಶೆಲ್ಕರ್‌ 
ನಿರ್ಮಾಣ, ಇಂಟರ್‌ ಲಾಕ್‌ 
ಹಾಕುವುದು, ಶೌಚಾಲಂರು 
ನಿರ್ಮಿಸುವುದು. 


50.00 


0.00 


25.00 


ಕಾಮಗಾರಿ ಪ್ರಗತಿಯಲ್ಲಿದೆ 


43 


[ಮಧು ತಾಲ್ಲೂಕು, ಕಸಬಾ 
ಹೋಬಳಿ, ಸಿದ್ದಾಪೂರ 
ಚೋಳೇಶ್ವರ ದೇವಸ್ಥಾನದ 
ಸುತ್ತ ಶೆಲ್ಬರ್‌ ಹಾಗೂ 
ಶೌಚಾಲಯ ನಿರ್ಮಾಣ. 


2018-19 
ಬಂಡೆಬೂಳ 
ಬೆಚ್ಚಗಳು 


50.00 


0.00 


25.00 


ಕಾಮಗಾರಿ ಪ್ರಗತಿಯಲ್ಲಿದೆ 
2) Kd 


44 


1 


ಮಧುಗಿರಿ ತಾ॥ ಕಸಬಾ 

ಹೋಬಳಿ, ಕಂಬತ್ತನಹಳ್ಳಿ ಶ್ರೀ 

ಲಕ್ಟ್ರೀೇ ದೇವಸ್ಥಾನದ ಬಳಿ 
[a 

ಶೆಲ್ಬರ್‌ ನಿರ್ಮಾಣ. ಇಂಟರ್‌ 

ಲಾಕ್‌ ಹಾಕುವುದು, 

ಶೌಚಾಲಯ ನಿರ್ಮಾಣ. 


2018-19 

ಬಂಡ'ಬಕಿಳ 

ವೆಚ್ಚಗಳು 
ಸ್ವ" 


50.00 


0.00 


25.00 


ಕಾಮಗಾರಿ ಪ್ರಗತಿಯಲ್ಲಿದೆ 
Ke [ko 


Page 8 


(ರೂ.ಲಕ್ಷಗಳಲ್ಲಿ) 


ಕಾಮಗಾರಿಯ ಹೆಸರು 


2016-17 


2017-18 


2018-19 


ಷರಾ 


45 


ಗುಬ್ಬಿ ತಾಲ್ಲೂಕು, ಚೇಳೂರು 
ಹೋ॥ ಮಾದಾಪುರ ಗ್ರಾಮದ 
ಶ್ರೀ ಮಣ್ಣಮ್ಮದೇವಿ 
ದೇವಸ್ಲಾನದ ಬಳಿ ಪ್ರವಾಸಿ 

ಇ ro) 
ಸೌಲಭ್ಯ ಅಭಿವೃದ್ಧಿ. 


2018-19 
ಬಂಡಬಂಳ 
ವೆಚ್ಚಗಳು 


50.00 


0.00 


25.00 


ಕಾಮಗಾರಿ 
ಪೂರ್ಣಗೊಂಡಿದೆ. 


46 


ಗುಬ್ಬಿ ತಾಲ್ಲೂಕು, ಶ್ರೀ 
ಗುಡ್ಡದ ರಂಗನಾಥ ಸ್ವಾಮಿ 
ದೇವಸ್ಥಾನದ ಹತ್ತಿರ 
ಯಾತ್ರಿನಿವಾಸ ಕಟ್ಟಿಡ. 


2018-19 
ಬಂಡಬನಿಳ 
ವೆಚ್ಚಗಳು 


50.00 


0.00 


25.00 


ಬದಲಿ ಕಾಮಗಾರಿಗೆ 
ಪ್ರಸ್ತಾವನೆ ಸ್ನೀಕೃತವಾಗಿದ್ದು, 
Kee KIND) [A 


47 


ಹಾಗಲವಾಡಿ 
'ಹೊನ್ಸಾವಳ್ಳಿ ಗ್ರಾಮದ 
ಪ್ರದೇಶದ ಸಾಲುಮರದ 
ಸಸ್ಯೋದ್ಯಾನದಲ್ಲಿ 
ಸೌಕರ್ಯಗಳ 


ಗುಬ್ಬಿ ತಾಲ್ಲೂಕು, 
ಹೋ॥ 
ಅರಣ್ಯ 
ತಿಮ್ಮಕ್ಕ 
ಮೂಲಭೂತ 
ಅಭಿವ್ಮ ದ್ಧಿ. 


2018-19 

ಬಂಡವಾಳ 

ಬೆಚ್ಚೆಗಳು 
ಸ 


25.00 


0.00 


25.00 


ಬದಲಿ ಕಾಮಗಾರಿ ಹೋರಿ 


ಪ್ರಸಾವನೆ ನ್ನೀಕೃತವಾಗಿದೆ. 
ಬ್ರಗಿಲ್ವ ಆ" 


48 


ಶಿರಾದಲ್ಲಿರುವ ಕಸ್ತೂರಿ ರಂಗಪ್ಪ 
ನಾಂರಕ ಘೋಟೆಯ ಸುತ್ತ ಚೈನ್‌ 
ಲಿಂಕ್‌ ಪೆನ್ಸಿಂಗ್‌, ಮೋಟ್‌ 

ಅಭಿವೃದ್ಧಿ ನೂತನ ಸೇತುವೆ 

ನಿರ್ಮಾಣ, ಹೊರಭಾಗದಲ್ಲಿ ಗೇಟ್‌ 
ನಿರ್ಮಿಸುವುದು, ಕೋಟೆಯ ಪ್ರವೇಶ 
ಧ್ವಾರದಲ್ಲಿ ನೂತನ ಬಾಗಿಲು 

ನಿರ್ಮಿಸುವ ಕಾಮಗಾರಿಗಳು. 


2018-19 
'ಬಂಡಬನಿಳ' 
ಬೆಚ್ಚಗಳು 


500.00 


0.00 


250.00 


ಕಾಮಗರಿ ಪ್ರಗತಿಯಲ್ಲಿದೆ. 


49 


ತುಮಕೂರು ಜಿಲ್ಲೆ, ಊರ್ತಿಣಗೆರೆ 
ಹೋಬಳಿ, ದೇವರಾಂಖುಮರ್ಗ 
ಗ್ರಾಮದ ಶ್ರೀ ಭೋಗಲಕ್ಸೀ 
ನರಸಿಂಶಸ್ವಾಮಿ ದೇವಸ್ಥಾನ 
ಹಿಂಭಾಗದಲ್ಲಿರುವ ಕಲ್ಯಾಣಿಯ 
ಪಕ್ಕದಲ್ಲಿ ಮಹಿಳೆಯರಿಗೆ 
ಹಾಗೂ ಪುರುಷರಿಗೆ ಪ್ರತ್ಯೇಕ 
ಸ್ನಾನದ ಗೃಹ ಮತ್ತು 
ಶೇಚಾಲಂತು ಕುಡಿಯುವ ನೀರು 
(ಆರ್‌.ಓ. ಪ್ಲಾಂಟ್‌) ಅಭಿವೃದ್ಧಿ 
ಕಾಮಗಾರಿ. 


2018-19 
ಬಂಡಬನಳ' 
ವೆಚ್ಚಗಳು 


35.00 


0.00 


35.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


Page 9 


(ರೂ.ಲಕ್ಷಗಳಲ್ಲಿ) 


a 


ಕಾಮಗಾರಿಯ ಹೆಸರು 


2016-17 


2017-18 


2018-19 


2 


50 


ತುಮಕೂರು ಜಿಲ್ಲೆ, ಊರ್ಡಿಗೆರೆ 
ಹೋಬಳಿ, ದೇವರಾಯದುರ್ಗ 
ಗ್ರಾಮದ ಶ್ರೀ ಭಳೋಗಲಕ್ಸೇ 
ನರಸಿಂಹಸ್ವಾಮಿ ದೇವಸ್ಥಾನದ 
ಹಿಂಭಾಗದಲ್ಲಿರುವ ಮಯೂರ 
ಮೇಘಧೂತ ಕಟ್ಟಿಡ ನವೀಕರಣ, 
ದುರಸ್ತಿ ಮತ್ತು ಫೆನ್ಸಿಂಗ್‌ (ಸ.ನಂ 
8 ರಲ್ಲಿರುವ ಕಟ್ಟಿಡ) 


2018-19 

ಬಂಡಬನಿಳ 

ವೆಚ್ಚಗಳು 
೬ 


80.00 


0.00 


50.00 


ಸ್ಥಳೀಯ ಸಮಸ್ಯೆಯಿಂದ 
ಕಾಮಗಾರಿಯನ್ನು 
ಸ್ಥಗಿತಗೊಳಿಸಲಾಗಿದೆ 


51 


ಈುಮಕೂರು ಗ್ರಾಮಾಂತರ 
ವಿಧಾನಸಭಾ ಕ್ಲೇತ್ರಕ್ಳೆ ಒಳಪಟ್ಟಿರುವ 
ಬೈಲಾಂಜನೇಂಶ ದೇವಸ್ಥಾನ ಬಳಿ 
ಮಹಿಳಾ ಮತ್ತು ಪುರುಷರ 
ಪ್ರತ್ಯೇಕ ಶೌಚಾಲಯ ಮತ್ತು 
ಸ್ನಾನದ ಗೃಹ ನಿರ್ಮಾಣ 
ಕಾಮಗಾರಿ 


2018-19 

'ಬಂಡಬನಿಳ' 

ಬೆಚ್ಚಗಳು 
೬" 


50.00 


0.00 


25.00 


ಕಾಮಗಾರಿ 
ಪ್ರಾರಂಭಿಸಬೇಕಿದೆ. 


52 


ತುಮಕೂರು ಜಿಲ್ಲೆ, ಗುಬ್ಬಿ 
ತಾಲ್ಲೂಕು, ಹಾಗಲವಾಡಿ ಇಶೋ॥ 
ಹೊನ್ನಾಮಳ್ಳಿ ಗ್ರಾಮದ ಅರಣ್ಯ 
ಪ್ರದೇಶದ ಸಾಲುಮರದ ತಿಮ್ಮಕ್ಕ 
ಸಸ್ಯೋದ್ಯಾನವನದಲ್ಲಿ ಮೂಲಭೂತ 
ಸೌಕಂರ್ಯಗಳ ಅಭಿವೃದ್ಧಿ 
(ಹೆಚ್ಚುವರಿ). 


2018-19 

ಬಂಡವಾಳ 

ಬೆಚ್ಚಗಳು 
'ಒ' 


25.00 


0.00 


10.00 


ಕಾಮಗಾರಿಯನ್ನು 
ಬದಲಾವನೆಗೆ ಪ್ರಸ್ತಾವನೆ 
ಸ್ವೀಕೃತವಾಗಿದೆ. 


53 


ತುಮಕೂರು ಜಿಲ್ಲೆ, ಶಿರಾ 
ತಾಲ್ಲೂಕು ಕೋಡಿವೀರಪ್ಪ 
ದೇವಸ್ಥಾನ ಗಂಡಿಹಳ್ಳಿ ಮಠ 
ಬಳಿ ಯಾತ್ರಿನಿವಾಸ ನಿರ್ಮಾಣ 
ಹಾಗೂ ಮೂಲಭೂತ 
ಸೌಕಂರ್ಯು ಅಭಿವೃದ್ಧಿ 
ಕಾಮಗಾರಿ. 


2018-19 
'ಬಂಡಬಾಳ 
ಬೆಚ್ಚಗಳು 


50.00 


0.00 


15.00 


ಕಾಮಗಾರಿಯನ್ನು 
ಬದಲಾವನೆಗೆ ಪ್ರಸ್ತಾವನೆ 
ಸ್ವೀಕೃತವಾಗಿದೆ. 


54 


[ತುಮಕೂರ 
ತುರುವೇಕೆರೆ ಕ್ಟೇತ್ರದಲ್ಲಿ 
ಇತಿಹಾಸ ಪ್ರವಾಸಿ 
ಸ್ಥಳಗಳಿದ್ದು, ಮೂಲಭೂತ 
ಸೌಕರ್ಯಗಳ ಅಭಿವೃದ್ಧಿ 
|ಕಾಮಗಣಾರಿ. 


ಪಠ್ಯ 


2018-19 
ಬಂಡ್‌'ಬಂಳ 
ವೆಚ್ಚಗಳು 


100.00 


0.00 


25.00 


ಕಾಮಗಾರಿಯನ್ನು 
ಬದಲಾವನೆಗೆ ಪ್ರಸ್ತಾವನೆ 
ಸ್ವೀಕೃತವಾಗಿದೆ. 


Page 10 


(ರೂ.ಲಕ್ಷಗಳಲ್ಲಿ) 


ಮ 
2 ಸಾ| ಅಂದಾಜು 
y ಕಾಮಗಾರಿಯ ಹೆಸರು > ವರ್ಷ/ 2016-17 | 2017-18 | 2018-19 ಷರಾ 
ಸಂ. ೩ ಮೊತ್ತ 
ಗೋಜನೆ ಾ 
I 2 34 | | 8 
[ತುಮಕೂರು ಜಿಲ್ಲೆ, ಶಿರಾ 
ತಾಲ್ಲೂಕು, ಗೌಡಗೆರೆ 
ಕಕಶೋಬಳಿ,  ಕಹೊನ್ನೇನರರಳ್ಳಿ 2088-19 ಅಂದಾಜು ಪಟ್ಟಿ 
55 ೪ ಬಂಡವಾಳೆ 50.00 0.00 — — ಈ 
ಗ್ರಾಮದ ಶ್ರೀ ಲಕ್ಟೀದೇವರ ವೆಚ್ಚಗಳು ಬರಬೇಕಿದೆ 
ದೇವಸ್ಥಾನದ ಬಳಿ ಶೌಚಾಲಯ 
ಹಾಗೂ ಯಾತ್ರಿನಿವಾಸ ನಿರ್ಮಾಣ | 
ತುರುವೇಕೆರೆ ತಾಲ್ಲೂಕು, ಶ್ರೀ 
ಗಂಗಾಧರೇಶ್ವರ ದೇವಸ್ಥಾನದ 2018-19 ಅಂದಾಜು ಪಟಿ 
56 |ಎದುರು ಇರುವ ಮಲ್ಲಾಘಟ್ಟಿ ಬಂಡವಾಳ 50.00 0.00 — ~— ರಬೇಕಿದೆ ಈ 
ಕರೆದೆ ಬೋಟಿಂಗ್‌ ವ್ಯವಸ್ಥೆ | ನಳ ರ 
ಕಾಮಗಾರಿ 
ತುಮಕೂರು ಜಿಲ್ಲೆಯ 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 
ಹುಳಿಯಾರು ಹೋಬಳಿಯ, | ಅಂದಾಜು ಪಟ್ಟಿ 
57 gf ಬಂಡವಾಳ 50.00 0.00 — — 
ಯಳನಾಡು ಅರಸೀಕೆರೆಯ ವೆಚ್ಚಗಳು ಬರಬೇಕಿದೆ. 
ಮಹಾಸಂಸ್ಥಾನ ಮಠದ ಬಳಿ 
ಯಾತ್ರಿನಿವಾಸ ನಿರ್ಮಾಣ 
L | nl 3 
ತಿಪಟೂರು ತಾಲ್ಲೂಕಿನ 
ಹೊನ್ನವಳ್ಳಿ ಶ್ರೀ 2018-19 ಅಂದಾ ಫಟಿ 
58 |ಲಕ್ಟೀನಾರಾಯಣಸ್ವಾಮಿ ಬಂಡವಾಳ 25.00 0.00 — - ¥ 
ಪೆಚ್ಚಗಳು ಬರಬೇಕಿದೆ. 
ದೇವಸ್ಥಾನ ಮೂಲಭೂತ ಗ 
ಸೌಕರ್ಯ ಕಾಮಗಾರಿ 
|. If | 
ತಿಪಟೂರು ತಾಲ್ಲೂಕು 
ಅರಳಗುಪ್ಪೆ ಶ್ರೀ 
ಚನ್ನಕೇಶವಸ್ವಾಮಿ cd ಅಂದಾಜು ಪಟ್ಟಿ 
59 ವ ಬಂಡವಾಳ 25.00 0.00 ಆ ಮ 
ದೇವಸ್ಥಾನದ ಹತ್ತಿರ ವೆಚ್ಚಗಳು ಬರಬೇಕಿದೆ. 
ಮೂಲಭೂತ ಸೌಕರ್ಯ 
ಕಾಮಗಾರಿ 
| ಗ 
ತುಮಕೂರು ತಾಲ್ಲೂಕು 
ಸ್ಫೈಜಳಳ ಕೇತ್ರಕ್ಕೆ 2018-19 ಅಂದಾಜು ಪಟ್ಟಿ 
ಮೂ ತ ಕಯ 'ಡವಾಳ 100.00 0.00 ಮ ದ 
60 ಲಭೂ ಸೊ ೯ pe ಖಿ ಬರಬೇಕಿದೆ. 
ಕಲ್ಪಿಸಿ ಪ್ರವಾಸಿ ತಾಣವನ್ನಾಗಿ ಗೆ 
ರೂಪಿಸುವುದು 
1] ತುಮಕೂರು ಜಿಲ್ಲೆ ಒಟ್ಟು ಮೊತ್ತ | 285736 | | 470.00 | 811.35 | 


Page 11 


ಬೆಂಗಳೂರು ವಿಭಾಗ 
ನಬಾರ್ಡ್‌ ರಸ್ಲೆಗಳು- ಇದರ ಅಡಿ ಬಿಡುಗಡ ಮಾಡಿರುವ ಅನುದಾನದ ವಿವರ 


- 


(ರೂ.ಲಳ್ಸಗಳಲ್ಲಿ) 


೫. 
pA ಕಾಮಗಾರಿಯ ಹೆಸರು ವರ್ಷ/ 2016-17 2017-18 2018-19 


ತುಮಕೂರು ಜಿಲ್ಲೆ, 
ಮಧುಗಿರಿ ತಾಲ್ಲೂ; ಘು, 
ಡಿ.ವಿ. ಹಳ್ಳಿ ಸಿಡದರಗಲ್ಲು 
2 [ರಸ್ತೆಯಿಂದ ಕೋಟಿ ಕಲ್ಲಪ್ಪ [2015-16] 300.00 | 100.00 | 147.80 | 25.99 |ಕಾಮಗಾರಿ ಪೂರ್ಣಗೊಂಡಿದೆ. 
ದೇವಸ್ಥಾನಕೈ ರಸ್ತೆ 
ಅಭಿವೃದ್ಧಿ (RIDF-XX1- 
TRR 21009) 


100.00 147.80 25.99 


